ನಿ. ಟಿ. ಎಸ್‌. ರಾವ್‌* 


ತಾಳ ಪತ್ರಗಳಲ್ಲಿ ಚಿತ್ರ ವಿನ್ಯಾಸ 


(ಮೂಡಬಿದ್ರೆಯ ಹೊಯ್ಸಳರ ಕಾಲದ ತಾಳ ಪತ್ರ ಚಿತ್ರಗಳ ನಿಶೇಷ ಉಲ್ಲೇಖದೊಂದಿಗೆ) 


ಒಂದು ದೇಶದ ಪ್ರಾಗೈತಿಹಾಸಿಕ ಸಂಸ್ಕೃತಿಯ 
ಇತಿಹಾಸನನ್ನು ಬರೆಯುವಾಗ ಆದೇಶದ ಕಲಾ 
ಅವಶೇಷಗಳ ಅವಲೋಕನ ಅತಿ ಪ್ರಾಮುಖ್ಯತೆಯನ್ನು 
ಸಡೆಯುತ್ತಡೆ. ಅವುಗಳಲ್ಲಿ ಸಚಿತ್ರ 
ಭಂಡಾರವೂ ಒಂದು ನಮ್ಮ ದೇಶದ ಪುರಾತನ ಲೇಖನ 
ಸಾಮಗ್ರಿಯಾದ ತಾಳೆಯಗರಿಗಳ ಮೇಲೆ ಸಾಹಿತ್ಯದ 


ಸಾಹಿತ್ಯ 
ಸಾಂತ್ಸೈ 


ಸಾಮರಸ್ಯವಾಗಿ ಚಿತ್ರಿತವಾಗಿರುವ ಚಿತ್ರಗಳು ನಮ್ಮ 


ಸಾಂಸ್ಕ್ರತಿಕ ಪರಂಪರೆಗೆ ಭವ್ಯ ನಿದರ್ಶನಗಳಾಗಿವೆ. 
ತಾಳೆಯ ಮರಗಳಲ್ಲಿ ವೈವಿಧ್ಯಮಯ ತಳಿಗಳಿವೆ 
ಯಾದರೂ ಪ್ರತ್ಯೇಕವಾಗಿ ಲೇಖನೆ ಹಾಗೂ ಚಿತ್ರ 
ಲೇಖನಗಳಿಗೆ ಬಳಸಲ್ಪಡುತ್ತಿದ್ದುವು ಕೇವಲ ಎರಡು 
ಜಾತಿಯ ತಳಿಗಳ ಎಲೆಗಳು ಮಾತ್ರ ಅವೆಂದರೆ ಪೈಲ್‌ 
ಮೈರ ಅಥವ ಬೊರಾಸಸ್‌ ಫ್ಲಾಬೆಲಿಫೆರ ಮತ್ತು 
ಟ್ಯಾಲಿಪಾಟ್‌ ಅಥವ ಕೋರಿಫ ಅಂಬ್ರಾಶ್ಯುಲಿಫೆರ. 


ಮೊದಲನೆಯ ತಳಿ ಭಾರತ ಮತ್ತು ಸಿಂಹಳಗಳಲ್ಲಿ 
ಕಾಣಬರುವ ಒಂದು ಜಾತಿಯ ತಾಳೆಯಮರ್ಕ 
ಎರಡನೆಯದು ಬೀಸಣಿಗೆಯಾಕಾರದ ಗರಿಗಳುಳ್ಳ 


ಸಾಮಾನ್ಯವಾಗಿ ಏಷ್ಣಾದಲೆ ಲಾ ಬೆಳೆಯುವ ವಿಶಿಷ್ಟ 
ಶ್ರಿ ಕಾಂ ಆ 
ಜಾತಿಯ ತಾಳೆಮರ. 

ಅತಿಪ್ರಾ ಚೀನ ತಾಳೆಗರಿಯ ಹಸ್ತಪ್ರತಿಗಳು 
ಭ್ಯಾಲಿಪಾಟ್‌ ತಳಿಯ ಗರಿಗಳ ಮೇಲೆ ಬರೆದ ಗ್ರಂಥ 
ಗಳಾಗಿವೆ. ಕಬ್ಬಿಣದ ಚೂಪಾದ ಕೂರ್ಚಿಕೆ ಅಥವ 


೧೨೦ 


ಕಂಠದ ಸಹಾಯದಿಂದ ಬರವಣಿಗೆ ಹಾಗೂ ಸಚಿತ್ರ 
ಗಳನ್ನು ತಾಳ ಪತ್ರಗಳ ಮೇಲೆ ನೆಯವಾಗಿ ಕೊರೆದು 
ರಚಿಸುತ್ತಿದ್ದರು... ಆನಂತರ ಸ್ಥಳೀಯವಾಗಿ ಸಿಗುವ 
ಕಾಡಿಗೆ ಕಪ್ಪನ್ನು ಎಣ್ಣೆ ಯೊಂದಿಗೆ ಬೆರೆಸಿ ವಿಶೇಷ 
ರೀತಿಯ ಕಪ್ಪು ಬಣ್ಣವನ್ನು ತಯಾರಿಸಿಕೊಂಡು, ಆ 
ಬಣ್ಣ ನನ್ನು ನಯವಾಗಿ ತಾಳೆಗರಿಗಳ ಮೇಲೆ ಕೊರೆಯ 
ಲಾದ ಬರವಣಿಗೆ ಹಾಗೂ ಸಚಿತ್ರಗಳ ಮೇಲೆ ತೆಳುವಾಗಿ 
ಶೇಪಿಸುತ್ತಿದ್ದರು. ನಂತರೆ ಒಂದು ಬಟ್ಟೆಯಿಂದ ಆ 


| ಕಪ್ಪು ಬಣ್ಣವನ್ನು ಒರೆಸಿದಾಗ, ಕಪ್ಪು ಬಣ್ಣವು ಕಂಠ 


ದಿಂದ ಕೊರೆದ ರೇಖೆಗಳಲ್ಲಿ ಸಂಗ್ರಹೆವಾಗಿ ಉಳಿದ 
ಬಣ್ಣವು ಬಟ್ಟಿಯೊಂದಿಗೆ ತೆಗೆಯಲ್ಪಟ್ಟಾಗ ಕಪ್ಪು ರೇಖೆ 
ಗಳು ಸ್ಫುಟವಾಗಿ ತಾಳೆಗರಿಗಳ ಮೇಲೆ ರೂಪಿತ 
ವಾಗುತ್ತಿದ್ದು ವು. 


ಹೀಗೆ ರೂಪಿತವಾದ ಚಿತ್ರಗಳಿಗೆ ತುಂಬಾ 
ನಾಜೂಕಿನ ತೂಲಿಕೆ ಅಥವಾ ಬ್ರಷ್‌ನಿಂದೆ ಬೇಕಾದ 
ವರ್ಣಗಳನ್ನು ಹದವಾಗಿ ಲೇಪಿಸಿ ಚಿತ್ರವನ್ನು ಅಂದ 
ಗೊಳಿಸುತ್ತಿದ್ದರು ಆಭರಣಗಳು, ಆಸೆನಗಳು, 
ಪ್ರಭಾನಲಯಗಳು ಇಂಥವುಗಳನ್ನು ಉಜ್ವಲಗೊಳಿಸಲು 
ಬೆಳ್ಳಿ ಹಾಗೂ ಬಂಗಾರದ ದ್ರವಗಳನ್ನು ಲೇಪಿಸಿ ಚಿತ್ರದ 
ಸೌಂದರ್ಯೆವನ್ನು ಇವ್ಮೂಡಿಗೊಳಿಸುತ್ತಿ ದ್ದರು. 


ರಾಜ ಲೇಖಕರು ತಮ್ಮ ಕುಶಲ ಕಲೆಯಲ್ಲಿ 


ನಿಷ್ಣಾತರು ಕೇವಲ ಅಲಂಕಾರಾಕ್ಷರ ಲಿಪಿಕರಲ್ಲದಿ ಚಿತ್ರ 


೦ 


ಕೇಖಾ ಲೇಖನ, ವರ್ಣಲೇಸನಗಳಲ್ಲಿಯೂ, ಪರಿಣತರು. 


ಅನರು ರಾಜಾಶ್ರಯದ ಛೆತ್ರಿಗಳಿಡಿಯಲ್ಲಿ ಸನ್ಮಾನಿತ 
ರಾಗಿದ್ದು ತಮ್ಮ ಕಸರುಗಳನ್ನೊ ಬಿರುದುಗಳನ್ನೂ 
ತಮ್ಮ ಹಸ್ತಪ್ರತಿಗಳಲ್ಲಿ ಉಲ್ಲೇಖಿಸಿರುವರು, ಉದಾ 
ಹೆರಣೆಗೆ ಸೇನೆ ದೊರೆ ಅದಿತ್ಯಸೇನನ ಆಶ್ರಯದಲ್ಲಿದ್ದ 


ರಾಜಲೇಖಕ ಸೂಘ್ಮ್ಮಕಿವನು ತನ್ನನ್ನು ಸೌಂದರ್ಯ 


ಜನಕನೆಂದು ವರ್ಣಿಸಿಕೊಂಡಿರುವನು. ಮತ್ತೊಬ್ಬ 
ರಾಜಲಿನಿಕ ನುಹೀಧರನು ತನ್ನ ಸುಂದರ ಚಿತ್ರಗಳನ್ನು 


ಸುಂದರೆ ಲೆನಿಯನ್ನ್ನು ಆಕಾಶದಲ್ಲಿನ ತಾರಾ 
ಚಂದ್ರರಿಗೆ ಹೋಲಿಸಿರುವನು, ಹನ್ನೆರಡನೆಯ ಶತಮಾನದ 
ಚಾಲುಕ್ಯ ಚಕ್ರವರ್ತಿ ಆರನೆಯ ವಿಕ್ರಮಾದಿತ್ಯನ 
ಆಸ್ಥಾನ ಲೇಖಕ ಸೋನರನಿಯು ಪ್ರಾಣಿ ಪಕ್ಷಿ ಚಿತ್ರಗಳ 
ರಚನೆಯಲ್ಲಿ ಇನು. . ಆಸಮಾನನೆಂದೂ 


ಚಾರ್ಯ” ಎಂಬ ಬಿರುದಿದ್ದುದಾಗಿ 
ಆಜೊರೆಯ ರಾಜಸತ್ರ ಒಂದರಲ್ಲಿ ಬರೆದಿದೆ. 
ಸೋಮೆಶ್ಚರನೆಂಬ ಮತ್ತೊಬ್ಬ ಲಿಸಿಕನು ತನ್ನನ್ನು ಚಿತ್ರ 


ಪ್ರಿಯನೆಂದೂ, ನರ್ಣವೈನಿಧ್ಯದಲ್ಲಿ ನಿಪುಣನೆಂದೂ 
ನಿರೂಪಿಸಿಕೊಂಡಿರುವನು. 
ಲಭ್ಯವಿರುವ ಪ್ರಾಚೀನ ತಾಳ ಪತ್ರಗ್ರಂಥ 


ಎರಡನೆಯ ಶತಮಾನದ ಅಶ್ವಘೋಷ ಕನಿಯ ನಾಟಕ. 
ಅದಕ್ಕೂ ಪ್ರಾಚೀನೆ ಗ್ರಂಥಗಳು ಪಾಲರ ಕಾಲದವು 
ಆ ಗ್ರಂಥಗಳಲ್ಲಿ ರಚಿತವಾದ ಚಿತ್ರಗಳ ರೇಖಾ 
ಚಾತುರ್ಯವು ಪಾಲರ ಶ್ರೇಷ್ಠಮಟ್ಟದ ಕಲೆಯ 
ಸ್ವರೂಪವನ್ನು ಬಿಂಬಿಸುತ್ತವೆ. ಈ ಚಿತ್ರಗಳಲ್ಲಿ ರೇಖೆ 
ಗಳು ಅತ್ಯಂತ ನಿರ್ಣಾಯಕವಾಗಿ, ಶಕ್ತಿಯುತವಾಗಿ 
ಲಾವಣ್ಯ ಪೂರ್ಣವಾಗಿ ಗ್ರಂಥಗಳ ಕೇಂದ್ರ ಭಾಗದಲ್ಲಿ 
ಚಿತ್ರಿತವಾಗಿವೆ. ಇಕ್ಕೆಲಗಳಲ್ಲಿಯೂ ಗ್ರಂಥದ ಸಾಹಿತ್ಯ 
ವನ್ನು ನೊರೆಯಲಾಗಿದೆ. ಬೌದ್ಧ ಜಾತಕಗಳನ್ನು 
ವಸ್ತುವಾಗುಳ್ಳ ಈ ಅನುಪಮ ಗ್ರಂಥಗಳಲ್ಲಿ ಚಿತ್ರಗಳು 
ವಿಪುಲವಾಗಿವೆ. ಇವುಗಳಲ್ಲಿ ಪ್ರಮುಖ ಗ್ರಂಥಗಳೆಂದರೆ 
ಪ್ರಜ್ಞ ಪರಿಮಿತ" “ಗ್ರಂಥವ್ಯೂಹ” ಮತ್ತು “ಸಾಧನ 
ಮಾಲಾ” ಗ್ರಂಥಗಳು. ಕೊನೆಯ ಎರಡರಲ್ಲಿರುವ ಚಿತ್ರ 


ಇತಿಹಾಸ ದರ್ಶನ [16] 


ಗಳು “ಅತ್ಯಂತ ಸುಂದರೆವಾಗಿನೆ., ಈ ಗ್ರಂಥಗಳು 
ಪಾಲ ಅರಸು ಮಹೀ ಪಾಲನೆ ಕಾಲಕ್ಕೆ ಸೇರಿದವು. 


ಇದರಂತೆಯೇ ಪಶ್ಚಿಮ ಭಾರತದ ಪ್ರಥಮ 
ತಾಳೆಗರಿ ಹಸ್ತಪ್ರತಿಗಳು ಹನ್ನೊಂದನೆಯ ಶತಮಾನದವು 
ಜೈನ ಧಾರ್ಮಿಕ ವಸ್ತುವನ್ಮು ವಿಷಯವಾಗುಳ್ಳ 
ಇವುಗಳಲ್ಲಿರುವ ಪ್ರಖರ ವರ್ಣಗಳ ಸುಂದರ ಚಿತ್ರಗಳನ್ನು 
ಚಿನ್ನ ಮತ್ತು ಬೆಳ್ಳಿಯ ಲೇಪಡೊಂಡಿಗೆ ಶೃಂಗರಿಸಿರುವರು. 
ಕೇವಲ ಚಿತ್ರಗಳಷ್ಟೇ ಅಲ್ಲಜಿ ಲಿಪಿಯನ್ನು ಚಿನ್ನದ 
ದ್ರಾವಣದಿಂದ ತುಂಬಿರುವರು ಈ ಗ್ರಂಥಗಳೆಂದರೆ 
“ಕಲ್ಪ ಸೂತ್ರ” “ಸಿದ್ಧ ಹೇನು ಲಘುವೃತ್ತಿ? “ಕುಮಾರ 
ಪಾಲಚೆರಿತ” "ಕಾಲಕಾಚಾರ್ಯ ಚರಿತ”'ಮುಂತಾದುವು. 
ಇನ್ನಿತರ ಸಚಿತ್ರ ಹಸ್ತ ಪ್ರತಿಗಳೆಂದರೆ ವಸಂತವಿಲಾಸ, 
ಇಲಗೋಪಾಲಸ್ತುತಿ, ಸಾಲಿಭದ್ರಚರಿತ ಮುಂತಾದ 
ಗ್ರಂಥಗಳು, ಇವುಗಳಲ್ಲಿರುವ ಚಿತ್ರಗಳು ನಿರಾಡಂಬರ 
ವರ್ಣಗಳಿಂದ ನಿಯಮಬದ್ಧ ಧೃಢೆಕೇಖೆಗಳಿಂದ ಚಿತ್ರಿತ 
ವಾಗಿವೆ, 


ಈ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಮುಖ ಭಂಗಿಯ 
ಮೂರು ಪಾರ್ಶ್ರ್ವಗಳನ್ನು ತೋರಿಸುವುದರ ಜೊತೆಗೆ 
ಕೋನಾಕಾರದ ಮೂಗು, ದೊಡ್ಡ ಬೊಗಸೆ ಕಣ್ಣುಗಳು... 
ಚಿತ್ರಗಳ ವಿಶೇಷಣಗಳಾಗಿವೆ. ಈ ಗ್ರಂಥದಲಿನಿಯೂ 
ಕುತೂಹೆಲಕಾರಿಯಾಗಿಡೆ. ಈ ಚಿತ್ರಗಳ ಸರಂಪರೆಯೇ 
ಮುಂದೆ ಪರಿಣಾಮಕಾರಿಯಾದ ರಾಜಾಸ್ಯಾನೀ ಚಿಕಣಿ 
ಚಿತ್ರ ಶೈಲಿಯಾಗಿ ಇಂದಿಗೂ ಮುಂದುವರೆಯುತ್ತಿದೆ. 


ದಕ್ಷಿಣದಲ್ಲಿ ಜೈನಕಾಶಿ ಎಂದು ಪ್ರಸಿದ್ಧವಾಗಿರುವ 
ಮೂಡಬಿದ್ರಿಯ ಜೈನ ಮಠ ಸಿದ್ಧಾಂತ ಬಸದಿಯಲ್ಲಿ 
ಸುಸ್ಥಿತಿಯಲ್ಲಿ ಪೂಜೆಗೊಳ್ಳುತ್ತಿರುವ ಜೈನ ಧಾರ್ಮಿಕ 
ತಾಳೆಗರಿ ಹಸ್ತ ಪ್ರತಿಗಳು ಗಮನಾರ್ಹವಾದವು. ಇವು 
ಕ್ರಿಸ್ತ ಪೂರ್ವ ಒಂದನೆಯ ಶತಮಾನದವರಾದ ಗುಣಧರೆ 
ಮತ್ತು ಕ್ರಿಸ್ತಶಕ ಒಂದನೇ ಶತಮಾನದಲ್ಲಿದ್ದ ಧರಸೇನ 


ರೆಂಬ ಮುಹಾನ್‌ ಆಚಾರ್ಯರ ಬೋಧನೆಗಳನ್ನು 
ಶೇಖರಿಸಿ ಸಂಗ್ರಹಿಸಿದ ಜೈನತತ್ವ ಶಾಸ್ತ್ರಗಳಾದ 
ಇಫಷಾಯ ಪಾಹುಡ” “ಶ್ರುತಸ್ಫಂದಾ ಗಮ?ಗಳಿಗೆ 


ಬರೆದಿರುವ ಭಾಷ್ಯಗಳು, ಇವುಗಳ ಕರ್ತೃ ವೀರಸೇನರೆಂಬ 
ಜೈನಯತಿಗಳು ಇವೇ ಧವಳ, ಜಯಧವಳ ಮಹಾಧವಳ 


೧೨೧ 


ಗ್ರಂಥಗಳು ಮೂಲ ದಿಗಂಬರ ಸಂಪ್ರದಾಯದ ೧೨ 
ಅಂಗಗಳ ನಿರೂಪಣೆ ಇಲ್ಲಿದೆ... ಈ ಗ್ರಂಥಗಳಲ್ಲಿ 
ಉಪಯೋಗಿಸಿರುವ ಬಣ್ಣಗಳು ವನಸ್ಪತಿ ಮತ್ತು ಧಾತು 
ಮೂಲದವು. ಪ್ರಖರತೆಗಾಗಿ ಧಾತುವರ್ಣಗಳನ್ನು 
ಬಳಸಲಾಗಿದೆ. ಮೂಲನರ್ಣಗಳಾದ ಗೈರಿಕ (ಕೆಂಪು), 
ನೀಲ, ಶುದ್ಧ (ಬಿಳುಪು,) ಹರಿದಳ (ಹಳದಿ), ಕಜ್ಜಲ 
(ಕಪ್ಪು) ಇವುಗಳನ್ನು ಪ್ರಮಾಣ ಬದ್ಧವಾಗಿ ಮಿಶ್ರಣ 
ಮಾಡಿ ಭಾವಾಭಿಜ್ಞ ತೆಗೆ ತಕ್ಕಂತೆ ತ್ಯಾಗದ ಸಂಕೇತಕೆ 
ಫೆಂಪು ಕಾನಡಿ ಶಿ ಸರ್ನವ್ಯಾಪಕತೆಯ ಸಂಕೇಶಕ್ಕೆ 
ನೀಲಿಯನ್ನೂ, ಸಂಪತ್ತಿನ ಸೂಚನೆಗೆ i. 
ನನ್ನೂ ರೊಪಜೇದ, ಭಾವ ಲಾವಣ್ಯಗಳಿಗೆ ಅನುಗುಣ 
ವಾಗಿ ಲೇಪಿಸಿ ಸೀಮಿತ ಮಿತಿಯಾದ ತಾಳೆಗರಿಗಳ ಚಿಕ್ಕ 
ಅಂಕಣಗಳಲ್ಲಿ ಸುಂದರೆ ಚಿತ್ರಗಳನ್ನು ಬಿಡಿಸಿರುವರು 


ಚಿತ್ರಗಳ ಅಂಚುಗಳಲ್ಲಿ ಬಿಡಿಸಿರುವ ವಿನ್ಯಾಸ 
ಮತ್ತು ರೇಖೆಗಳ ಲಾಸ್ಯ ಲಾಲಿತ್ಯಗಳು ಬೇಲೂರು 
ದೇವಾಲಯದಲ್ಲಿರುವ ತಾಮ್ರ ಶಾಸನಗಳ ವಿನ್ಯಾಸ 
ಗಳನ್ನೂ ಬಹುವಾಗಿ ಹೋಲುವುದರಿಂದಲೂ ಈ ತಾಮ್ರ 
ಶಾಸನಗಳ ಬರವಣಿಗೆಯೂ ತಾಳ ಪತ್ರಗಳ ಮೇಲಿನ 
ಬರವಣಿಗೆಯೂ ಏಕರೂಪವಾಗಿರುವುದರಿಂದಲೂ, ಈ 
ತಾಳ ಪತ್ರ ಚಿತ್ರಗಳು ಹೊಯ್ಸಳ ಚಕ್ರವರ್ತಿ 
ನಿಷ್ಣುವರ್ಧನನ ಕಾಲದನೆಂದು ಧೃಢವಾಗಿ ಹೇಳ 
ಬಹುದು, 


ನಿರಾಡಂಬರ, ನಿರಾಲಂಕೃತ, ನೆಗ್ನ ಮೂರ್ತಿ 
ಗಳಾದ ಜಿನ ಬಿಂಬಗಳನ್ನು ಕಲಾವಿದನು ಚಾತುರ್ಯ 
ದಿಂದ ವಸ್ತುವಿನ ಗಾಂಭೀರ್ಯಕ್ಕೆ ಭಂಗ ಬಾರದಂತೆ 
ಮನೋಹರವಾಗಿ ಚಿತ್ರಿಸಿರುವನು, ಒಂದು ಚಿತ್ರದಲ್ಲಿ 
ಮಕರ ನೀಠದ ಮೇಲೆ ಫೆರ್ಜಿಸುವ ಸಿಂಹಗಳ ಹಿನ್ನೆಲೆ 
ಯಲ್ಲಿ ಇಕ್ಕೆಲಗಳಲ್ಲಿ ಚೌರಿ ಬೀಸುನನರ ಸುಂದರ 
ಸಂಯೋಜನೆಯಿಂದ ಸಿಷ್ಕರ್ಹಿತ ಪ್ರಮಾಣದಲ್ಲಿ 
ತೀರ್ಥಂಕರರ ಮತ್ತು ಚಾಮರ ಧಾರಿಗಳಾದ ಬುಧ 
ಮತ್ತು ನಾಗರಾಜರ ಚಿತ್ರಗಳು ಅತ್ಯಂತ ಸತ್ವ ಶಾಲಿ 
ಯಾಗಿ ಮೂಡಿಬಂದಿವೆ. ಈ ಚಿತ್ರದ ಕೆಳ ಅಂಕಣದಲ್ಲಿ 
ಪಾರ್ಶ್ವನಾಥಸ್ವಾಮಿಯ ನಿರಾಡಂಬರ ವೈರಾಗ್ಯಮೂರ್ತಿ 
ಯನ್ನು ಸೌಂದರ್ಯಕ್ಕೆ ಭಂಗ ಬಾರದೆ ರೀತಿಯಲ್ಲಿ 
ಚಿತ್ರಿಸಲಾಗಿದೆ. 


೧೨೨ 


ಮತ್ತೊಂದು ಚಿತ್ರದಲ್ಲಿ ಬಾಹುಬಲಿಯು ಲೌಕಿಕ 
ವ್ಯವಹಾರಗಳನ್ನು ತೊರೆದು ಸರ್ವ ಸಂಗ ತ್ಯಾಗ ಮಾಡಿ 
ತಸಸ್ಸಿಗೆ ಹೊರಟುನಿಂತಾಗ ಆತನೆ ಜ್ಞ 
ನೋನಿ ತಡೆಯಲು ಬರುತ್ತಿರುವ ಡ್ಲಶ ಶ್ಯ ಇದೇ 
ವಸು ನ್ರಿವನ್ನೊ' ಳಗೊಂಡ ಎಲ್ಲೊ €ರ Fo Le 
ಭಿತ್ತಿ ಚಿತ್ರ ಒಂದನ್ನು ನೆಕಸಿಗೆ ತರುತ್ತದೆ. ಕೆಳೆಗಿನ 
ಆಂಕಣ ದ ಸ್‌ 
ಇಕೆಲ್ಫಗಳಲ್ಲಿ ಚಾಮರ ಧಾರಿ ಕನ್ಯೆಯರನ್ನೊೂ ಚಿತ್ರಿಸಿರುವ 
ಕೀಖಸೈವುಣ್ಯ ಮತ್ತು ಲಾಲಿತ್ಯಗಳು ಅನುನು 
ಅವರು ಬಾಗಿ ಬಳುಕೆದಂತೆ ತೋರಿಸುನ ಅವರೆ 
ಕಾಲಗಳೂ ಸಕ್ಕದ ಮಾವಿನ ಮರೆಗಳೂ ಅಂಚಿನ 


ವಿನ್ಯಾಸವೂ ಹೊಯ್ಸಳ ಚಿತ್ರಕಾರನಕಲಾಚಾತುರ್ಯಕೆ 
ನಿದರ್ಶನಗಳಾಗಿವೆ. 
ಮಗದೊಂದು ಚಿತ್ರದಲ್ಲಿ ಪಾರ್ಶ್ವನಾಥ 


ಸ್ವಾಮಿಯು ನಾಗ ಪೀಠದ ಮೇಲೆ ನಾಗಭಿತ್ರಿಯ ಕೆಳಗೆ 
ಧ್ಯಾನಮಗ್ನನಾಗಿ ಕುಳಿತಿರುವ ಭಂಗಿಯೂ ಇಕ್ಕೆಲಗಳಲ್ಲಿ 
ಕೈಮುಗಿದು ಕುಳಿತಿರುವ ಶಿಷ್ಯಧ್ವಯರ ಮುಖಭಾವ 
ಸೆಂಯೋಜಸೆಗೆ ಉತ್ತಮ ಉದಾಹೆರಣೆಗಳಾದರೆ, 
ಕೆಳಗಣ ಅಂಕಣದಲ್ಲಿ ತಾತಂಗ ಯಕ್ಷನು ತನ್ನ 
ಅನೆಯೊಂದಿ ಗ ತಲೆ ಎತ್ತಿ ತೊಡೆ ಎತ್ತಿ 
'ಿತಿರುವ ಹೂ ಇಕ್ಕೆಲಗಳಲ್ಲಿರುವ ವೃಕ್ಷಗಳ 
ಸಂಯೋಜನೆಯ ಸುಂದರವಾಗಿ ಚಿತ್ರಿತವಾಗಿದೆ. 


ಇನ್ನೊಂದು ಚಿತ್ರದಲ್ಲಿ ಮಹಾಮಾನಸಿ ಡೇವಿ 
ಮತ್ತು ಅಜಿತ ಯಕ್ಷರ ಚಿತ್ರಗಳು ಮಕರ ಪೀಠದ 
ಮೇಲೂ, ಹಂಸಹೀಠದ ಮೇಲೂ ಚಿತ್ರಿ ತವಾಗಿವೆ. ಈ 
ರೀತಿಯ ಅನೇಕ ಚಿತ್ರಗಳಲ್ಲಿ ಒಂದು ಚಿತ್ರ ಕಾಳಿ ಮತ್ತು 
ಅವಳ ಭಕ್ತರದಾಗಿದೆ. ಇದರಲ್ಲಿ ರಾಜ ಕತ ಮತ್ತು 
ಸೇವಕರಿರುವರು. ಈ ಚಿತ್ರದ ಮೇಲು ಭಾಗದ ಮುಖ 
ಗಳು ಕಿತ್ತು ಚುಕ್‌ ಗುರುತಿಸಲಾಗ 
ದಾಗಿದೆ. ಹು ಇವು ವಿಷ್ಣುವರ್ಧನ ಮತ್ತು 
ಶಾಂಶಲದೇನಿಯ ಚಿತ್ರಗಳೇ ಇರಬಹುದೇನೋ ! 

ಈ ಚಿತ್ರಗಳ ವಿಶಿಷ್ಟ ಅಭಿವ್ಯಕ್ತಿಗಳಾದ 
ಸೌಮ್ಯತೆಯ, ಪ್ರಸನ್ನತೆಯ ಕರ ಚರಣ ವಿನ್ಯಾಸಗಳು, 
ಶರೀರ ಭಂಗಿಗಳು ಮುಖಮುದೆಗಳು ಭಾವನಾತ್ಮಕತೆ 
ಯಿಂದ ಪಾರಮಾರ್ಥಿಕದ ದಿಕ್ಕಿನತ್ತ ಒಯ್ಯುತ್ತವೆ. 


ಇತಿಹಾಸ ದರ್ಶನ 


ಶ್ರುತಜೀವಿಯನ್ನು, 


ಬೇರೆ ಲಿಪಿಕರು ತಮ್ಮ ಹೆಸರುಗಳನ್ನು ತಿಳಿಸಿದಂತೆ ಈ 
ಚೆತ್ರಕಾರರು ತಮ್ಮ ಹೆಸರುಗಳನ್ನು ಬರೆದಿಲ್ಲಾ ತ ಜೈನ 
ಕಾವ್ಯಗಳಲ್ಲಿ ದೊರೆಯುವ ಒಬ್ಬ ಚಿತ್ರಲಿಪಿಕನೆ ಹೆಸರು 
ಚೀರಘಟ. 


ಹೊಯ್ಸಳ ಚಿತ್ರಕಾರರ ವಿಶಿಷ್ಟ ಶೈಲಿಯಾದ 
ವಿಶಾಲ ಎದೆ ಆಗಲವಾಗಿ ಚಿತ್ರಿಸಿದ ಕಣ್ಣುಗಳು ಎರಡೂ 
ಕಣ್ಣುಗಳನ್ನೂ ಎತ್ತಿ ತೋರಿಸುವ ವೈಶಿಷ್ಟ್ಯ ಮುಂಡೆ 
ಬಂದಿರುವ ತ್ರಿಕೋನಾಕಾರದ ಚೂಪು ಮೂಗು ದೀರ್ಫೆ 


ವಾದ ಕಣ್ಣಿನ ಮೂಲೆಗಳು, ಬಿಲಿನಾಕಾರದ ಹುಬು 
[So ೧೧ ಬ 


[38 


ರ್ಶ 


aL 


ಇತಿವಾಸ 


ಗಳು, ಕೋನೆಯುಕ್ತಮುಖ, ಸುಂದರ ಗಲ್ಲಗಳು 
ಸಪೊರಾದ ಸೊಂಟಿ ಹಾಗೂ ಹಿತಮಿತವಾದ ವರ್ಣ 
ಸಂಯೋಜನೆ ಇವುಗಳಿಂದ ಹೊಯ್ಸಳ ರಾಜಲಿಪಿಕರು 
ತಮ್ಮ ತನನನ್ನುಉಳಿಸಿಕೊಂಡು ಮುಂದಿನಕ ಲಾವಿದರಿಗೆ 
ಗುರುಗಳಾಗಿರುವರು, ಇವರ ಪ್ರಭಾವ ವಿಜಯನೆಗರದ 
ಚಿತ್ರಕಾರರ ಮೇಲೆ ಸ್ಪಷ್ಟವಾಗಿ ಬಿದ್ದಿರುವ ಸಂಗತಿ 
ಲೇಪಾಕ್ಷಿಯ ಪಾಸನಾಶೇಶ್ವರ ದುರ್ಗಾ ದೇವಾಲಯದ 
ಬಿತ್ತಿ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣಬಹಾದು, 


೧೨. 


